ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ದಿನಗೂಲಿ ನೌಕರರಿಗೆ ಉಪಧನ ಪಾವತಿ ಕುರಿತು 
ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು):- 
348 (353) ಮಾನ್ಯ ಮುಖ್ಯಮಂತ್ರಿಯವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರಿ ಸುತ್ತೋಲೆ ಸಂಖ್ಯೆ ಕಾಇ : 58 ಎಲ್‌ಡಬ್ಲೂಎ ದಿನಾಂಕ : 13-10-2016ರ ಉಪಧನ ಪಾವತಿ ಕಾಯ್ದೆ 1972 ರಡಿ ಕಲಂ 
2(%) ಪ್ರಕಾರ ರಾಜ್ಯ ಸರ್ಕಾರದ ದಿನಗೂಲಿ ನೌಕರರಿಗೆ ಕಲಂ 4(1)ರ ಪ್ರಕಾರ 5 ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ 
ಹೊರಬಂದ ನೌಕರರಿಗೆ ಉಪಧನ ಪಾವತಿಯನ್ನು ಮಾಡುವಂತೆ ಆದೇಶಿಸಿರುವುದು ನಿಜವೇ ; 


(ಆ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ : 146 : ಸೇಸ್ಥಅ 2015, ದಿನಾಂಕ : 16-05-2019 ರಲ್ಲಿ ಹೊರಡಿಸಿರುವ 
ಅಧಿಸೂಚನೆಯಂತೆ ಅಧಿನಿಯಮದಡಿ ಅಧಿಸೂಚಿಸಲ್ಲಟ್ಟ ದಿನಗೂಲಿ ನೌಕರರಿಗೆ ಮಾತ್ರ ಉಪಧನ ಪಾವತಿಗೆ ಅರ್ಹರಿರುತ್ತಾರೆಂದು 
ಆದೇಶಿಸಿರುವುದು ಸಮಂಜಸವೇ ; 

(ಇ) ಈ ಆದೇಶದಿಂದ ಅಧಿಸೂಚಿಸಲ್ಪಟ್ಟ ನೌಕರರನ್ನು ಹೊರತುಪಡಿಸಿ ಈ ಹಿಂದೆ 25-30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ 
ಅಥವಾ ಮರಣ ಹೊಂದಿದ ದಿನಗೂಲಿ ನೌಕರರು ಉಪಧನ ಪಾವತಿಯಿಂದ ವಂಚಿತರಾಗುವುದಿಲ್ಲವೇ ; 

(ಈ) ಎರಡು ಇಲಾಖೆಗಳ ವಿಭಿನ್ನ ಆದೇಶಗಳಿಂದ ಉಪಧನ ಪಾವತಿ ಮಾಡಲು ಇಲಾಖೆಗಳು ಗೊಂದಲಕ್ಕೀಡಾಗುವುದಿಲ್ಲವೇ ; 
(ಉ) ಹಾಗಿದ್ದಲ್ಲಿ, ಉಪಧನ ಪಾವತಿ ಕಾಯ್ದೆ 1972ರಂತೆ 5 ವರ್ಷ ಮೇಲ್ಪಟ್ಟು ಕಾರ್ಯನಿರ್ವಹಿಸಿ ನಿವೃತ್ತಿ ಅಥವಾ ಮರಣ ಹೊಂದಿದ 


ದಿನಗೂಲಿ ನೌಕರರಿಗೆ ಉಪಧನ ಪಾವತಿಯನ್ನು ಮಾಡಲು ಆದೇಶ ಹೊರಡಿಸಲು ಅಗತ್ಯ ಕ್ರಮಕ್ಕೆ ಗೊಳ್ಳಲಾಗುವುದೇ? 


